ಕರ್ನಾಟಿಕ 


ವಿಧಾನ ಪರಿಷತ್ತು. 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


188 (320) 


| ಸದಸ್ಯರ ಹೆಸರು 


ಶ್ರೀ ಮರಿತಿಬ್ಬೇಗೌಡ ಶಿಕ್ಷಕರ ಕ್ಲೇತು). 


ಉತ್ತರಿಸಬೇಕಾದ ದಿನಾಂಕ 


14.09.2021 


[ಉತ್ತರಿಸಬೇಕಾದ ಸಜೆವರು 


: | ನಗರಾಭಿವೃದ್ಧಿ ಸಚಿವರು. 


EBSREKKEK 


ಅ.ಸಂ [ 


ಪ್ರಶ್ವೆ 


ಉತ್ತರ 


ಬಡಾವಣೆ ರಚನೆ ಮಾಡುವ 
ಸಮಯದಲ್ಲಿ 
ಭೂಸ್ಥಾಧೀನಪಡಿಸಿಕೊಳ್ಳದಿರುವ 


ಭೂಮಿಯನ್ನು ಉಪಯೋಗಿಸಿಕೊಂಡು, 
ಭೂ ಮಾಲೀಕರಿಗೆ ಅದೇ ಪ್ರಮಾಣದ 
ಭೂಮಿಯನ್ನು ಪ್ರಾಧಿಕಾರ ಹಂಚಿಕೆ 
ಮಾಡದೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು, | ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಮೈಸೂರು ನಗರಾಭಿವೃದ್ದಿ . ಪ್ರಾಧಿಕಾರದಿಂದ 
ಭೂಸ್ಥ್ಮಾಧೀನ ಪಡಿಸಿಕೊಳ್ಳದೆ ಉಪಯೋಗಿಸಿಕೊಳ್ಳಲಾದ 
ಜಮೀನುಗಳಿಗೆ ಭೂಮಾಲೀಕರು ಒಪ್ಪಿದಂತಹ 
ಪ್ರಕರಣಗಳಲ್ಲಿ ಅಭಿವೃದ್ದಿ ಹೊಂದಿದ ಶೇ.50 ರಷ್ಟು 
ಜಾಗವನ್ನು ಪ್ರಾಧಿಕಾರದ ವತಿಯಿಂದ ನೀಡಲಾಗುತ್ತಿದೆ. 
ರೈತರು/ ಭೂಮಾಲೀಕರು ಒಪ್ಪದಂತಹ ಪ್ರಕರಣಗಳಲ್ಲಿ 
ಭೂಸ್ವಾಧೀನ ಕಾಯೆ, 2013 ರಲ್ಲಿನ ಅವಕಾಶಗಳಂತ 
ಪ್ರಾಧಿಕಾರದ ವತಿಯಿಂದ ಕ್ರಮವಹಿಸಲಾಗುತ್ತಿದೆ. 


ಭೂ ಮಾಲೀಕರಿಗೆ 50:50 ಅನುಪಾತದಲ್ಲಿ 
ಮಾತ್ರ ಭೂಮಿಯನ್ನು ಪ್ರಾಧಿಕಾರವು 
ನೀಡುವುದಾಗಿ ತಿಳಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಸರ್ಕಾರದ ಗಮಸಕ್ಕೆ ಬಂದಿರುತ್ತದೆ. 


ಭೂಸ್ಮಾಧೀನ ಪಡಿಸದೇ ಉಪಯೋಗಿಸಿಕೊಳ್ಳಲಾಗಿರುವ 
ಪ್ರಕರಣಗಳಲ್ಲಿ ಶೇ 50 ರಷ್ಟು ಅಭಿವೃದ್ಧಿಪಡಿಸಿದ ಜಾಗ 
ಪಡೆಯಲು ಭೂ ಮಾಲೀಕರು ಒಪ್ಸಿದಲ್ಲಿ, ಸರ್ಕಾರದ 
ಆದೇಶ ಸಂಖ್ಯೆ: DD 08 TTP 2014 ದಿನಾ೦ಕ: 1.02.2015 
ರಲ್ಲಿನ ಅವಕಾಶದನ್ವಯ ಪರಿಹಾರ ವೀಡಲು 
| ಪ್ರಾಧಿಕಾರವು ಕ್ರಮವಹಿಸುತಿದೆ. 


'! ಕೊಡದಿರುವುದರಿಂದ 


ಭೂಸ್ವಾಧೀನ ಪಡಿಸಿಕೊಳ್ಳದೆ' ಪ್ರಾಧಿಕಾರ 
ಉಪಯೋಗಿಸಿಕೊಂಡಿರುವ ಅಷ್ಟೇ 
ಪ್ರಮಾಣದ ಭೂಮಿಗೆ ಬದಲಾಗಿ ಅಷ್ಟೇ 
ಪ್ರಮಾಣದ ಭೂಮಿಯನ್ನು 
ರೈತರುಗಳು 
ತೊಂದರೆಗೊಳಗಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಹಾಗಿದ್ದಲ್ಲಿ, 
ಮಾಲೀಕರಿಗೆ ಅಷ್ಟೇ ಪ್ರಮಾಣದ 
ಭೂಮಿಯನ್ನು ನೀಡಲು ಸರ್ಕಾರ ಯಾವ 
ಕ್ರಮವನ್ನು ಯಾವ ಕಾಲಮಿತಿಯಲ್ಲಿ 
ಕೈಗೊಳ್ಳಲಾಗುವುದು? 


ಈ ಸಂಬಂಧ ಭೂ! 


ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 


ಭೂಸ್ವಾಧೀನಪಡಿಸಿಕೊಳ್ಳುವ ಸಂದರ್ಭದಲ್ಲಿ ರೈತರ/ | 
ಭೂಮಾಲೀಕರ ಜಮೀನಿನ ಮೌಲ್ಯವನ್ನು ಕೃಷಿ 
ಭೂಮಿಯ ಮೌಲ್ಯಕ್ಕೆ ನಿಗಧಿಪಡಿಸಿ ಭೂಪರಿಹಾರ 
ನೀಡಲಾಗುತ್ತದೆ. ಭೂಸ್ಮಾಧೀನ . ಪಡಿಸಿಕೊಳ್ಳದೇ 
ಪ್ರಾಧಿಕಾರದಿಂದ ಉಪಯೋಗಿಸಿಕೊ೦ಂಡಂತಹ ಭೂಮಿಗೆ 
ಅಭಿವೃದ್ಧಿಪಡಿಸಿದ ಜಾಗವನ್ನು ನೀಡುವುದರಿಂದ, ಸದರಿ 
ಅಭಿವೃದ್ಧಿ ಪಡಿಸಿದ ಜಾಗದ ಮೌಲ್ಯವು ಕೃಷಿ ಜಾಗದ 
ಮೌಲ್ಯಕಿಂತ ಹೆಚ್ಚಾಗಿರುವುದರಿಂದ ರೈತರು! 
ಭೂಮಾಲೀಕರಿಗೆ ಹೆಚ್ಚಿನ ಲಾಭದಾಯಕವಾಗಿರುತ್ತದೆ. 
ಆದ್ದರಿಂದ ಈ ವಿಷಯದಲ್ಲಿ ರೈತರು/ ಭೂಮಾಲೀಕರಿಗೆ 
ತೊಂದರೆಯಾಗಿರುವುದಿಲ್ಲ.' 


ಸಂಖೆ, 


1 


: ವಅಇತ348ಿ ಮೈಅಪ್ರಾ 2021 (ಇ) 


"3 


ಬ್‌ 
4 (ಬಿಯೆಬಸವರಾಜ) 
(_.-ಸಗೆರಾಭಿವೃದ್ದಿ ಸಚಿವರು 


